ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಫಸಲ್‌ ಭೀಮಾ ಯೋಜನೆ ಕುರಿತು 
ಶ್ರೀ ಅರವಿಂದಕುಮಾರ್‌ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 
160 (266) ಮಾನ್ಯ ಕೃಷಿ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ :- 


ಬೀದರ್‌ ಜಿಲ್ಲೆ ಪ್ರಧಾನ ಮಂತಿ ಫಸಲ್‌ ಭೀಮಾ ಯೋಜನೆ ದೇಶದಲ್ಲಿಯೇ ಪ್ರಥಮವಾಗಿದ್ದು, ಈ 
ಯೋಜನೆಯಡಿಯಲ್ಲಿ ಕಾನೂನನ್ನು ಸರಳೀಕರಣಗೊಳಿಸಿ ಪ್ರತಿ ರೈತರಿಗೆ ವಿಮೆ ತಲುಪುವಂತೆ ಮಾಡುವ 
ಯೋಜನೆಯೇನಾದರೂ ಸರ್ಕಾರದ ಮುಂದಿದೆಯೇ ; ಹಾಗಿದ್ದಲ್ಲಿ ಯಾವ ರೀತಿ ಕುಮ ಕೈಗೊಳ್ಳಲಾಗುವುದು? 
(ವಿವರ ನೀಡುವುದು) 


